ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೫೦ | 
Volume 150 | 


ಬೆಂಗಳೂರು, ಗುರುವಾರ , ಅಕ್ಟೋಬರ್ ೮, ೨೦೧೫ ( ಅಶ್ವಯುಜ ೧೬ , ಶಕ ವರ್ಷ ೧೯೩೭ ) 
Bengaluru , Thursday , October 8 , 2015 ( Aashwayuja 16, Shaka Varsha 1937) 


ಸಂಚಿಕೆ ೪೧ 
| Issue 41 


ಭಾಗ ೪ 
ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, ರಾಜ್ಯದ 
ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ ಮೇರೆಗೆ ರಾಜ್ಯ ಸರ್ಕಾರವು 
ಹೊರಡಿಸಿದ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ 

ನಿಯಮಗಳು ಹಾಗೂ ಕರ್ನಾಟಕ ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು 


ಆರ್ಥಿಕ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಆಇ 6 ಸೇನಿಸೇ 2015 ಬೆಂಗಳೂರು, ದಿನಾಂಕ: 17 - 08 - 2015. 
ಕಾರಾಗೃಹ ಇಲಾಖೆಯ ಸಿಬ್ಬಂದಿಗಳು ಇತರೆ ಸರ್ಕಾರಿ ನೌಕರರಂತೆ ನಿಗದಿತ ಪ್ರತಿ ಬ್ಲಾಕ್ ಅವಧಿಯಲ್ಲಿ ತಮ್ಮ ಹಕ್ಕಿನಲ್ಲಿರುವ ಗಳಿಕೆ ರಜೆಯನ್ನು 
ನಗಧೀಕರಣಕ್ಕಾಗಿ ಕ. ನಾ . ಸೇ .ನಿ ನಿಯಮ 118 ( 2) ರಲ್ಲಿನ ನಿಬಂಧನೆಗಳಿಗೆ ಒಳಪಟ್ಟು ಅಧ್ಯರ್ಪಿಸಿ ರಜೆ ಸಂಬಳವನ್ನು ಪಡೆಯಲು ಮತ್ತು ಪತ್ರಾಂಕಿತ ರಜಾ 
ದಿನಗಳಲ್ಲಿ ಕರ್ತವ್ಯ ನಿರ್ವಹಿಸುವುದಕ್ಕೆ ಪರಿಹಾರವಾಗಿ ವಿಶೇಷ ರಜೆ ಸಂಬಳವನ್ನು ಪಡೆಯಲು ಅವಕಾಶಗಳನ್ನು ಹೊಂದಿರುವುದರಿಂದಲೂ ; 

ಇಂತಹ ರಜೆ ಸಂಬಳದ ಲೆಕ್ಕಾಚಾರದ ಉದ್ದೇಶಕ್ಕೆ ಕ. ನಾ.ಸೇ .ನಿ, ನಿಯಮ 118(1) ನ್ನು ಉಪನಿಯಮ (2) (vi) ಮತ್ತು ( vii) ರೊಡನೆ 
ಓದಲಾದಂತೆ ರಜೆಯ ಪೂರ್ವದ ನಿಕಟ ಪೂರ್ವ ದಿನಾಂಕದಂದು ಪಡೆಯಲು ಹಕ್ಕನ್ನು ಹೊಂದಿರುವ ಮೂಲ ವೇತನ, ಅಂಗೀಕಾರಾರ್ಹವಿದ್ದಲ್ಲಿ ವಿಶೇಷ 
ಭತ್ಯೆ , ಮತ್ತು ಮೂಲ ವೇತನಕ್ಕೆ ಅನ್ವಯವಾಗುವಂಥ ತುಟ್ಟಿಭತ್ಯೆ, ಮನೆಬಾಡಿಗೆ ಭತ್ಯೆ ಮತ್ತು ನಗರ ಪರಿಹಾರಭತ್ಯೆಗಳ ಪರಿಗಣನೆಗೆ 
ಅವಕಾಶಗಳಿರುವುದರಿಂದಲೂ : 

ಕಾರಾಗೃಹ ಇಲಾಖೆಯ ಸಿಬ್ಬಂದಿಗಳು ಬಾಡಿಗೆ ರಹಿತ ಅಥವಾ ಉಚಿತ ಸರ್ಕಾರಿ ವಸತಿ ಗೃಹಗಳು ಹಂಚಿಕೆಯಾದಾಗ ತಮ್ಮ ವೇತನದೊಂದಿಗೆ 
ಮನೆಬಾಡಿಗೆ ಭತ್ಯೆ ಪಡೆಯದಿರುವುದರಿಂದ, ಈ ನಿಯಮಾನುಸಾರ ಈ ಭತ್ಯೆಯನ್ನು ರಜೆ ಸಂಬಳದ ಉದ್ದೇಶಕ್ಕೆ ಪರಿಗಣಿಸಲು 
ಅವಕಾಶವಿರುವುದಿಲ್ಲದರಿಂದಲೂ ; 

ಸರ್ಕಾರಿ ವಸತಿ ಗೃಹಗಳನ್ನು ಲೈಸನ್ಸ್ ಫೀ ಆಧಾರದ ಮೇರೆಗೆ ಪಡೆದಿರುವ ಇತರೆ ಸಿಬ್ಬಂದಿ, ಬಾಡಿಗೆ ಅಥವಾ ಸ್ವಂತ ಮನೆಗಳಲ್ಲಿ ವಾಸಿಸುತ್ತಿರುವ 
ಸಿಬ್ಬಂದಿಗಳು ತಮ್ಮ ವೇತನದೊಂದಿಗೆ ಮನೆ ಬಾಡಿಗೆ ಭತ್ಯೆಯನ್ನು ಪಡೆದು, ಅವರುಗಳ ರಜೆ ಸಂಬಳದ ಉದ್ದೇಶಕ್ಕಾಗಿ ಮನೆ ಬಾಡಿಗೆ ಭತ್ಯೆಯು 
ಪರಿಗಣಿತವಾಗುವುದರಿಂದಲೂ , ಈ ವರ್ಗದ ಮತ್ತು ಬಾಡಿಗೆರಹಿತ/ಉಚಿತ ಸರ್ಕಾರಿ ವಸತಿ ಗೃಹಗಳಲ್ಲಿ ವಾಸಿಸುವ ಸಿಬ್ಬಂದಿಯ ನಡುವೆ ತಾರತಮ್ಯಕ್ಕೆ 
ಕಾರಣವಾಗುವುದರ ಜೊತೆಗೆ ಹೆಚ್ಚುವರಿ ಒಂದು ತಿಂಗಳ ಮನೆ ಬಾಡಿಗೆ ಭತ್ಯೆ ಕಟಾವಣೆಯಾಗುವ ಪರಿಣಾಮದಿಂದಾಗಿ ಅವರಿಗೆ ಅನಾವಶ್ಯಕ ತೊಂದರೆ 
ಉಂಟಾಗುವುದರಿಂದಲೂ ; 


ನಿಯಮಗಳಲ್ಲಿನ ನಿಬಂಧನೆಗಳಿಂದಾಗಿ ಕಾರಾಗೃಹ ಇಲಾಖೆಯ ಸಿಬ್ಬಂದಿಗಳಿಗೆ ಉಂಟಾಗಿರುವ ತೊಂದರೆ ನಿವಾರಿಸುವುದು ಮತ್ತು ಅದಕ್ಕೆ 
ಅನುಷಂಗಿಕವಾದ ಅವಕಾಶಗಳನ್ನು ಕಲ್ಪಿಸುವುದು ಯುಕ್ತವಾಗಿರುವುದರಿಂದಲೂ ; 


ಸರ್ಕಾರವು, ಕರ್ನಾಟಕ ಸರ್ಕಾರಿ ಸೇವಾ ನಿಯಮಾವಳಿಗಳ ನಿಯಮ 7ರಿಂದ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಕಾರಾಗೃಹ ಇಲಾಖೆಯ 
ವ್ಯಾಪ್ತಿಯಲ್ಲಿ ಬಾಡಿಗೆ ರಹಿತ ಅಥವಾ ಉಚಿತ ಸರ್ಕಾರಿ ವಸತಿಗೃಹಗಳು ಹಂಚಿಕೆಯಾಗಿರುವ ಸಿಬ್ಬಂದಿಗಳ ಪ್ರಕರಣಗಳಲ್ಲಿ , ಕರ್ನಾಟಕ ಸರ್ಕಾರಿ ಸೇವಾ 
ನಿಯಮಾವಳಿಗಳು 1958ರ ನಿಯಮ 118( 2) ರಲ್ಲಿನ ಗಳಿಕೆ ರಜೆ ನಗಧೀಕರಣ ಮತ್ತು ಪತ್ರಾಂಕಿತ ರಜಾ ದಿನಗಳಲ್ಲಿ ಕರ್ತವ್ಯ ನಿರ್ವಹಿಸುವುದಕ್ಕಾಗಿ 
ಪರಿಹಾರವಾಗಿ ನೀಡಲಾಗುವ ರಜೆ ಸಂಬಳದ ಉದ್ದೇಶಕ್ಕಾಗಿ, ರಜೆ ಸಂಬಳದ ಪರಿಗಣನೆಯ ನಿಕಟ ಪೂರ್ವ ದಿನಾಂಕದಂದು ಅವರು ಪಡೆಯುತ್ತಿರುವ 

( ೧೩೯೩ ) 


೧೩೯೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 

ಭಾಗ ೪ಎ 
ಮೂಲ ವೇತನ ಮತ್ತು ಇತರೆ ಅರ್ಹ ಭತ್ಯೆಗಳೊಂದಿಗೆ ಅವರು ಕರ್ತವ್ಯ ನಿರ್ವಹಿಸುವ ಸ್ಥಳಕ್ಕೆ ಮತ್ತು ವೇತನಕ್ಕೆ ಅನುಗುಣವಾಗಿ ಅರ್ಹವಾಗುವ 
ಪ್ರಮಾಣಾನುಸಾರದ ಮನೆಬಾಡಿಗೆ ಭತ್ಯೆಯನ್ನು ಸಹ ಸೇರಿಸಿ ಪಾವತಿಗೆ ಪರಿಗಣಿಸಲು ಈ ಮೂಲಕ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR-523 

- ಕೆ.ಎಸ್.ಗೋಪಾಲಕೃಷ್ಣ 
SC - 50 

ಸರ್ಕಾರದ ಅಪರ ಕಾರ್ಯದರ್ಶಿ, 

ಆರ್ಥಿಕ ಇಲಾಖೆ, (ಸೇವೆಗಳು ) 
ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಸಿಆಸುಇ 129 ಆಬೇಸೇ 2015, ಬೆಂಗಳೂರು, ದಿನಾಂಕ: 14 - 08 - 2015. 
ವಿಷಯ : ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) 

ಆದೇಶ, 2013ರಡಿಯಲ್ಲಿ ನವದೆಹಲಿಯ ಕರ್ನಾಟಕ ಭವನದ ನಿವಾಸಿ, ಆಯುಕ್ತರ ಕಛೇರಿಯಲ್ಲಿನ 
ವಿವಿಧ ವೃಂದಗಳಲ್ಲಿ ಹೈದರಾಬಾದ್ - ಕರ್ನಾಟಕ ಪ್ರದೇಶದವರಿಗಾಗಿ ಶೇ .8ರಷ್ಟು ಹುದ್ದೆಗಳನ್ನು ಗುರುತಿಸುವ 

ಕುರಿತು. 
ಭಾರತೀಯ ಸಂವಿಧಾನದ ಅನುಚ್ಛೇದ 371ಜೆಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಹೊರಡಿಸಿರುವ ಕರ್ನಾಟಕ ಸಾರ್ವಜನಿಕ ಉದ್ಯೋಗ 
( ಹೈದರಾಬಾದ್ -ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 2013ರ ಕಂಡಿಕೆ ಕರ್ನಾಟಕ 13ರ ಅನ್ವಯ ನವದೆಹಲಿಯ ನಿವಾಸಿ ಆಯುಕ್ತರ 
ಕಛೇರಿಯ ಸೇವೆಯಲ್ಲಿನ ಹುದ್ದೆಗಳಲ್ಲಿ ವೃಂದಗಳವಾರು ಹೈದರಾಬಾದ್ -ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಸ್ಥಳೀಯ ವ್ಯಕ್ತಿಗಳಿಗೆ ಲಭ್ಯವಿರುವ ಶೇ .8ರಷ್ಟು 
ಹುದ್ದೆಗಳನ್ನು ಕೆಳಕಂಡ ಅನುಸೂಚಿಯಲ್ಲಿರುವಂತೆ ಮೀಸಲಿರಿಸಿ ಈ ಮೂಲಕ ಅಧಿಸೂಚಿಸಲಾಗಿದೆ . 


ಅನುಸೂಚಿ 


ನಿವಾಸಿ ಆಯುಕ್ತರ ಕಛೇರಿ, ಕರ್ನಾಟಕ ಭವನ, ನವದೆಹಲಿ 


ಸ್ಥಳೀಯ ವೃಂದದಲ್ಲಿ ಹೈ -ಕ 
- ಪ್ರದೇಶದವರಿಗಾಗಿ 
ಗುರುತಿಸಲಾದ ಶೇ .8ರಷ್ಟು 

ಹುದ್ದೆಗಳು 


ಕ್ರಸಂ. 


ಮಂಜೂರಾದ ವೃಂದ | 

ಮುಂಬಡ್ತಿ/ 

ನೇರ 
ವೇತನ ಬಲ ( ವೈ. ಮತ್ತು 

ನಿಯೋಜನೆಯಿಂದ | ನೇಮಕಾತಿಯಿಂದ 
ಶ್ರೇಣಿ ನೇ . ನಿ. ಅನ್ವಯ 

ಭರ್ತಿಯಾಗಬೇಕಾದ | ಭರ್ತಿಯಾಗಬೇಕಾದ 
(ರೂಗಳಲ್ಲಿ) ನಂತರದ ಪರಿಷ್ಕರಣೆ 

ಹುದ್ದೆಗಳು ಹುದ್ದೆಗಳು 
ಸಹಿತ) 


ಹುದ್ದೆ 


ಮುಂಬಡ್ತಿ | ನೇ . ನೇ 


ಒಟ್ಟು 


ಗ್ರೂಪ್ - ಎ ವೃಂದ 


( ಶೇ .100 ಮುಂಬಡ್ತಿ) 


ಸಮನ್ವಯಾಧಿಕಾರಿ 
( ಸಂಸದರ ಕೋಶ) 


28100 
50100 


- 


01 


ಗ್ರೂಪ್ - ಬಿ ವೃಂದ 


22800 


04 


ಉಪ 


ಶೇ . 66. 3/ 2 : 33.1/ 3 - ಮುಂಬಡ್ತಿ 

ನಿಯೋಜನೆ) 


43200 


ಸಮನ್ವಯಾಧಿಕಾರಿ 


- 04 


ಗ್ರೂಪ್ - ಸಿ ವೃಂದ 


08 


( ಶೇ .100 ಮುಂಬಡ್ತಿ) 


ಕಛೇರಿ ಅಧೀಕ್ಷಕರು / 
ಸಹಾಯಕ 
ಸಂಪರ್ಕಾಧಿಕಾರಿಗಳು * 


20000 
36300 


01 


| 


- 


| 


01 


08 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಅಕ್ಟೋಬರ್ ೮, ೨೦೧೫ 


೧೩೯೫ 


| 


7 


4 | ಸಹಾಯಕ 


16000 


- 


07 


( 50:50 - ಮುಂ .ನೇನೇ ) 


29600 


0 


| 


01 


| 01 


03 


04 


5 | ಶೀಘ್ರಲಿಪಿಗಾರ 


16000 


( 30: 70 - ಮುಂ :ನೇನೇ ) 


29600 


02 


- 


05 


ಕಿರಿಯ ಸಹಾಯಕ 


11600 


(50:50 ಮುಂ :ನೇನೇ ) 


- 01 


| 


01 


21000 


- 


05 


| 


05 


ಗ್ರೂಪ್ - ಡಿ ವೃಂದ 


ತ್ರಿಚಕ್ರ ವಾಹನ ಚಾಲಕ 


10400 


01 


(100 % ದಲಾಯತ್ ಹುದ್ದೆಯಿಂದ 

ಸ್ಥಳನಿಯುಕ್ತಿ) 


16400 


- 01 


8 | ದ್ವಿಚಕ್ರ ವಾಹನ ಚಾಲಕ 


10400 


(100 % ದಲಾಯತ್ ಹುದ್ದೆಯಿಂದ 

ಸ್ಥಳನಿಯುಕ್ತಿ) 


16400 


_ 01 


9 | ದಲಾಯತ್ 


9600 


10 | 


(100 % ನೇರನೇಮಕಾತಿ) 


14550 


- 


| 01 | 01 


10 


ఒట్టు 


49 


19 + 06 


| 


24 


02 


| 04 


06 | 


ಷರಾ: 


* ಕಛೇರಿ ಅಧೀಕ್ಷಕ ವೃಂದಕ್ಕೆ ಸಹಾಯಕ ಮತ್ತು ಶೀಘ್ರಲಿಪಿಗಾರರ ವೃಂದಗಳೂ ಪೋಷಕ ವೃಂದಗಳಾಗಿರುತ್ತವೆ. ಹೀಗಾಗಿ ಸಹಾಯಕ 
ಸಂಪರ್ಕಾಧಿಕಾರಿ ವೃಂದಕ್ಕೂ ಈ ಎರಡು ವೃಂದಗಳನ್ನು ಪೋಷಕ ವೃಂದಗಳಾಗಿ ಪರಿಗಣಿಸಲು ಸಾಧ್ಯವಿರುವುದಿಲ್ಲ. ಆದರೆ ಸಹಾಯಕ ಸಂಪರ್ಕಾಧಿಕಾರಿ 
ಮತ್ತು ಕಛೇರಿ ಅಧೀಕ್ಷಕ ವೃಂದಗಳು ಒಂದೇ ಆಗಿರುತ್ತವೆ. ಆದುದರಿಂದ ಇವೆರಡನ್ನೂ ಏಕತ್ರಗೊಳಿಸಲಾಗಿದೆ ಹಾಗೂ ಸಹಾಯಕ ಸಂಪರ್ಕಾಧಿಕಾರಿ 
ಹುದ್ದೆಗಳನ್ನು ಪೂರ್ಣವಾಗಿ ಕಛೇರಿ ಅಧೀಕ್ಷಕರ ವೃಂದದಿಂದ ಸ್ಥಳನಿಯುಕ್ತಿಗೊಳಿಸಲಾಗುತ್ತಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
PR-524 

ಎಂ . ವೆಂಕಟರಸಪ್ಪ 
Sc -200 

ಸರ್ಕಾರದ ಅಪರ ಕಾರ್ಯದರ್ಶಿ , 

ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ( ಆಡಳಿತ) 
PERSONNEL AND ADMINISTRATIVE REFORMS SECRETARIAT 

CORRIGENDUM 
NO : DPAR 26 SE VU NYA 2015 . BENGALURU , DATED : 22-04 -2015 . 
In the Government Notification of even number dated : 06 -04 - 2015 , in line number 6 , the word " concurrently " stands 
deleted . 


PR- 525 


SC- 25 


By Order and in the name of the Governor of Karnataka , 

Dr. GEETHA L . 
Under Secretary to Government, 

Department of Personnel and 
Administrative Reforms (Services - 3) 


೧೩೯೬ ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಅಕ್ಟೋಬರ್ ೮, ೨೦೧೫ 

ಭಾಗ ೪ 
ಒಳಾಡಳಿತ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಒಣ 278 ಪಿಎಂಎಸ್ 2015 ಬೆಂಗಳೂರು, ದಿನಾಂಕ: 17 - 08 -2015. 
1872 ಭಾರತೀಯ ಕ್ರಿಶ್ಚಿಯನ್ ವಿವಾಹ ಕಾಯಿದೆಯ ಕಲಂ 09 ರನ್ವಯ ಪ್ರದತ್ತವಾಗಿರುವ ಅಧಿಕಾರವನ್ನು ಚಲಾಯಿಸಿ ಭಾರತೀಯ ಕ್ರಿಶ್ಚಿಯನ್ 
ವಿವಾಹ (ಕರ್ನಾಟಕ) ನಿಯಮಗಳು 1961 ರಂತೆ ಪಾಸ್ಕರ್ ಎಂ .ಸಿ. ರಾಜು , ದಿ ಹೋರೆಬ್ ತೆಲುಗು ಅಸೆಂಬ್ಲಿ ಚರ್ಚ್, ನಂ.84 /84, ಸಂಗಮ್ ಸರ್ಕಲ್, 
ಜಗಜೀವನ್ ರಾಂ ನಗರ, ಬೆಂಗಳೂರು - 560 018 ಇವರನ್ನು ಬೆಂಗಳೂರು ನಗರ ಜಿಲ್ಲೆಗೆ ಸೀಮಿತಗೊಳಿಸಿ ಮೇಲಿನ ಕಾಯಿದೆಯಡಿಯ ಷರತ್ತಿಗೊಳಪಟ್ಟು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಕ್ರಿಶ್ಚಿಯನ್ ಜನಾಂಗದ ವಿವಾಹ ವಿಧಿಯನ್ನು ನೆರವೇರಿಸಲು ಅನುಮತಿಯನ್ನು 
ನೀಡಿದೆ. 

ಸದರಿ ಕಾಯ್ದೆಯಡಿ ಪ್ರದತ್ತವಾಗಿರುವಂತೆ ಅರ್ಜಿದಾರನು ತಾವು ನೆರವೇರಿಸುವ ಪ್ರತಿ ವಿವಾಹದ ವಿವರಗಳನ್ನು ಕಡ್ಡಾಯವಾಗಿ ನೋಂದಣಿ 
ಮಹಾಪರಿವೀಕ್ಷಕರು ಹಾಗೂ ಮುದ್ರಾಂಕಗಳ ಆಯುಕ್ತರು, ಕರ್ನಾಟಕ, ಬೆಂಗಳೂರು ( Inspector General of Registration and Commissioner for 
Stamps in Karnataka, Bengaluru) ಇವರಿಗೆ ಕಳುಹಿಸತಕ್ಕದ್ದು . 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಪ್ರಕಾಶ್ . ವೈ .ಕೆ . 
ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಒಳಾಡಳಿತ ಇಲಾಖೆ. ( ರಹದಾರಿ ಮತ್ತು ವಿದೇಶಿಯರು) 
ವಸತಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ವಇ 107 ಯುಹೆಚ್ಎಸ್ 2013 (1), ಬೆಂಗಳೂರು, ದಿನಾಂಕ: 25ನೇ ಆಗಸ್ಟ್ , 2015 
ಕರ್ನಾಟಕ ಸಾರ್ವಜನಿಕ ಉದ್ಯೋಗ (ಹೈದ್ರಾಬಾದ್- ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ( ಸ್ಥಳೀಯ ವೃಂದಗಳ ರಚನೆ ಹಂಚಿಕೆ 
ಮತ್ತು ವ್ಯಕ್ತಿಗಳ ವರ್ಗಾವಣೆ ) ನಿಯಮ 2013ರ ನಿಯಮ -3ರ ಅನ್ವಯ ರಾಜೀವ್ ಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತ, ಬೆಂಗಳೂರು 
ಸಂಸ್ಥೆಯನ್ನು ರಾಜ್ಯಮಟ್ಟದ ಸಂಸ್ಥೆಯೆಂದು ಪರಿಗಣಿಸಿ , ಸದರಿ ಸಂಸ್ಥೆಯ ಹುದ್ದೆಗಳಲ್ಲಿ ವೃಂದಾವಾರು ಹೈದ್ರಾಬಾದ್ -ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಸ್ಥಳಿಯ 
ವ್ಯಕ್ತಿಗಳಿಗೆ ಶೇಕಡ 8ರಷ್ಟು ಹುದ್ದೆಗಳನ್ನು ಗುರುತಿಸಿ ಅಧಿಸೂಚನೆ ಸಂಖ್ಯೆ: ವಇ 107 ಯುಹೆಚ್ಎಸ್ 2013, ದಿನಾಂಕ : 7 - 4- 2014ರಲ್ಲಿ ಪ್ರಕಟಿಸಲಾಗಿತ್ತು. 
ಸದರಿ ಅಧಿಸೂಚನೆಯಲ್ಲಿ ಕೆಲವು ಲೋಪದೋಷಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಸದರಿ ಅಧಿಸೂಚನೆಯನ್ನು ಹಿಂಪಡೆಯಲಾಗಿದೆ. ಕಂಡುಬಂದಿದ್ದ 
ಲೋಪದೋಷಗಳನ್ನು ಸರಿಪಡಿಸಿ, ಸದರಿ ಸಂಸ್ಥೆಯ ಹುದ್ದೆಗಳಲ್ಲಿ ವೃಂದಾವಾರು ಹೈದ್ರಾಬಾದ್ -ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಸ್ಥಳೀಯ ವ್ಯಕ್ತಿಗಳಿಗೆ ಶೇಕಡ 
8ರಷ್ಟು ಹುದ್ದೆಗಳನ್ನು ಮರುಗುರುತಿಸಿ ಈ ಕೆಳಕಂಡಂತೆ ಅಧಿಸೂಚಿಸಲಾಗಿದೆ. 


PR-526 


SC - 25 


ಮಂಜೂರಾದ ಹುದ್ದೆಗಳು 


ಹೈ - ಕ ಪ್ರದೇಶದವರಿಗಾಗಿ ಗುರುತಿಸಲಾದ 
* ಶೇ . 8 % ರಷ್ಟು ಹುದ್ದೆಗಳು 


8(d 


ಪದನಾಮ 


ವೇತನ ಶ್ರೇಣಿ 


ಮುಂಬಡ್ತಿ 


ನೇ .ನೇ 


ಒಟ್ಟು 


ಮುಂಬಡ್ತಿ 


| ನೇ .ನೇ | 


ಒಟ್ಟು 


ಗ್ರೂಪ್- ಎ ವೃಂದ 


48900 - 63600 


ಪ್ರಧಾನ ವ್ಯವಸ್ಥಾಪಕರು 
(ಕಾರ್ಯಕ್ರಮ ಅನುಷ್ಠಾನ 


ಭಾ - ಆ . ಸೇ / ಕೆ. ಎ .ಎಸ್ . ಅಧಿಕಾರಿಗಳ 
ನಿಯೋಜನೆಯಿಂದ ( ಸರ್ಕಾರದ ಹೆಚ್ಚುವರಿ/ 
ಜಂಟಿ/ಉಪ ಕಾರ್ಯದರ್ಶಿ ಮಟ್ಟದ 
ಅಧಿಕಾರಿಗಳು) 


2 


| 


ಪ್ರಧಾನ ವ್ಯವಸ್ಥಾಪಕರು 


48900 - 63600 


ಉದ್ಭವಿಸುವುದಿಲ್ಲ 


3 


. 


40050 - 56550 


ಕಂಪನಿ ಕಾರ್ಯದರ್ಶಿ 
ಪ್ರಧಾನ ವ್ಯವಸ್ಥಾಪಕರು 
( ಹಣಕಾಸು /ಸಾಮಾಜಿಕ 
ಅಭಿವೃದ್ದಿ) 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 


೧೩೯೭ 


ಮಂಜೂರಾದ ಹುದ್ದೆಗಳು 


ಹೈ - ಕ ಪ್ರದೇಶದವರಿಗಾಗಿ ಗುರುತಿಸಲಾದ 

ಶೇ . 8 % ರಷ್ಟು ಹುದ್ದೆಗಳು 


ಪದನಾಮ 


ವೇತನ ಶ್ರೇಣಿ 


ಮುಂಬಡ್ತಿ 


ನೇ . ನೇ . 


ಒಟ್ಟು . 


ಮುಂಬಡ್ತಿ 


ನೇ . ನೇ 


ಒಟ್ಟು 


28100 - 50100 


4 


| 


2 


| 


6 


| 


1 * 


ಸಿಸ್ಟಮ್ ಅನಾಲಿಸ್ಟ್ 
ಸಹಾಯಕ ಪ್ರಧಾನ 
ವ್ಯವಸ್ಥಾಪಕರು ( ತಾಂತ್ರಿಕ) 
ಸಹಾಯಕ ಪ್ರಧಾನ 
ವ್ಯವಸ್ಥಾಪಕರು ( ಕಾಅ) 
ಸಹಾಯಕ ಪ್ರಧಾನ 
ವ್ಯವಸ್ಥಾಪಕರು 
( ಹಣಕಾಸು) ಸಹಾಯಕ 
ಪ್ರಧಾನ ವ್ಯವಸ್ಥಾಪಕರು 
( ಆಡಳಿತ) 


ಗ್ರೂಪ್ - ಬಿ ವೃಂದ 
9 | 5 


20000 - 36300 


200 


| 


14 


ವ್ಯವಸ್ಥಾಪಕರು ಪ್ರಾಜೆಕ್ಟ್ 
ಕೋ ಆರ್ಡಿನೇಟರ್ 


ಗ್ರೂಪ್ ಸಿ ವೃಂದ 
- 20 


6 


. 


14550 - 26700 


| 


20 


ಕಾರ್ಯನಿರ್ವಾಹಕ 
ಸಹಾಯಕರು 


ಚಾಲಕರು 


11600 - 21000 | 


ಗ್ರೂಪ್ - ಡಿ ವೃಂದ 


8 


. 


| ದಲಾಯತ್ ಗಳು 


9600 


14550 


ಒಟ್ಟು 


3 


Need based , Vacancy based , operated on rotation basis 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ.ಎಸ್. ಶಿವಕುಮಾರಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ - I ( ಪ) 

ವಸತಿ ಇಲಾಖೆ 
ವಸತಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ವಇ 107 ಯುಹೆಚ್‌ಎಸ್ 2013(2), ಬೆಂಗಳೂರು, ದಿನಾಂಕ: 25ನೇ ಆಗಸ್ಟ್ , 2015 
ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದ್ರಾಬಾದ್ -ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ( ಸ್ಥಳೀಯ ವೃಂದಗಳ ರಚನೆ ಹಂಚಿಕೆ 
ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮ 2013ರ ನಿಯಮ - 3ರ ಅನ್ವಯ ಕರ್ನಾಟಕ ಕೊಳೆಗೇರಿ ಅಭಿವೃದ್ಧಿ ಮಂಡಳಿಯನ್ನು ರಾಜ್ಯಮಟ್ಟದ ಸಂಸ್ಥೆಯೆಂದು 
ಪರಿಗಣಿಸಿ, ಸದರಿ ಸಂಸ್ಥೆಯ ಹುದ್ದೆಗಳಲ್ಲಿ ವೃಂದಾವಾರು ಹೈದ್ರಾಬಾದ್-ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಸ್ಥಳಿಯ ವ್ಯಕ್ತಿಗಳಿಗೆ ಶೇಕಡ 8ರಷ್ಟು ಹುದ್ದೆಗಳನ್ನು 
ಗುರುತಿಸಿ ಅಧಿಸೂಚನೆ ಸಂಖ್ಯೆ: ವಇ 107 ಯುಹೆಚ್ಎಸ್ 2013, ದಿನಾಂಕ: 17 - 3 - 2014ರಲ್ಲಿ ಪ್ರಕಟಿಸಲಾಗಿತ್ತು. ಸದರಿ ಅಧಿಸೂಚನೆಯಲ್ಲಿ ಕೆಲವು 
ಲೋಪದೋಷಗಳು ಕಂಡು ಬಂದ ಹಿನ್ನೆಲೆಯಲ್ಲಿ ಆ ಅಧಿಸೂಚನೆಯನ್ನು ಹಿಂಪಡೆಯಲಾಗಿದೆ. ಕಂಡುಬಂದಿದ್ದ ಲೋಪದೋಷಗಳನ್ನು ಸರಿಪಡಿಸಿ, ಸದರಿ 
ಸದರಿ ಸಂಸ್ಥೆಯ ಎಲ್ಲಾ ವೃಂದಗಳ ರಚನೆ , ಹೈದ್ರಾಬಾದ್ - ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಸ್ಥಳಿಯ ವ್ಯಕ್ತಿಗಳಿಗೆ ಶೇಕಡ 8ರಷ್ಟು ಹುದ್ದೆಗಳನ್ನು ಗುರುತಿಸಿ , 
ರಾಜ್ಯಮಟ್ಟದ ಸ್ಥಳೀಯ ವೃಂದವನ್ನು ರಚಿಸಿ ಮತ್ತು ಇತರೆ ವಲಯದ ವೃಂದಗಳನ್ನು ರಚಿಸಿ ಕ್ರಮವಾಗಿ ಅನುಬಂದ -1, 2 ಮತ್ತು 3ರಲ್ಲಿ ತಿಳಿಸಿರುವಂತೆ 
ಅಧಿಸೂಚಿಸಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಸಿ.ಎಸ್. ಶಿವಕುಮಾರಸ್ವಾಮಿ 
ಸರ್ಕಾರದ ಅಧೀನ ಕಾರ್ಯದರ್ಶಿ -1 ( ) 

ವಸತಿ ಇಲಾಖೆ. 


೧೩೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 


ಭಾಗ ೪ಎ 


ಅಧಿಸೂಚನೆ ಸಂಖ್ಯೆ : ವಇ 107 ಯುಹೆಚ್‌ಎಸ್, 2013 (2), ದಿನಾಂಕ: 25 -08- 2015ಕ್ಕೆ 

- ಅನುಬಂಧ- 1 
ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ- ಹೈದರಾಬಾದ್ ಕರ್ನಾಟಕ ಪ್ರಾಂತ್ಯಕ್ಕೆ ಮೀಸಲಾತಿಯನ್ನು ಕಲ್ಪಿಸಲು ಎಲ್ಲಾ ವೃಂದಗಳ ಮೀಸಲಾತಿ ವಿವರ 


ರಾಜ್ಯ 
ಮಟ್ಟದ 


ಕ್ರ ಸ.| ವೃಂದ 


ಹುದ್ದೆ 


ವೇತನ ಶ್ರೇಣಿ 
( ರೂ . ಗಳಲ್ಲಿ) 


ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ 

ಮಂಜೂರಾದ ಹುದ್ದೆಗಳು 


ರಾಜ್ಯಮಟ್ಟದ 
ಕಛೇರಿಯಲ್ಲಿನ 
ವೃಂದ ಬಲ 


ಸ್ಥಳೀಯ 
ವೃಂದ 
( 84) 


ಪ್ರಾದೇಶಿಕ 
ಹೈದ್ರಾಬಾದ್ 

ಸ್ಥಳೀಯ 
ಕರ್ನಾಟಕ 

ರಾಜ್ಯ ವ್ಯಾಪ್ತಿ 
| ವೃಂದ 

ಉಳಿದ 
ಪ್ರದೇಶ | (ಗ್ರೂಪ ಎ , 

ಸ್ಥಳೀಯ ರಾಜ್ಯ ವ್ಯಾಪ್ತಿ ಸ್ಥಳೀಯ ವೃಂದದಲ್ಲಿ ನೇರ ನೇಮಕಾತಿ| 
ವೃಂದ | ಹಾಗೂ ಮುಂಬಡ್ತಿಗೆ ಗುರುತಿಸಲಾದ ಹುದ್ದೆಗಳು 

ಮೂಲ 
ವ್ಯಾಪ್ತಿಯಲ್ಲಿನ | ಬಿ - 75 %, 
| (10 + 12) 

ವೃಂದ 
ವೃಂದ ಬಲ ಸಿ - 80 % , 

ಡಿ - 85 % 


ಮುಂಬಡ್ತಿ ನಿಯೋಜನೆ ಒಟ್ಟು 


ಮೂಲ ನೇರ ಮಂಬಡ್ತಿ ನಿಯೋಜನೆ 
ವೃಂದ ನೇಮಕಾತಿ 100 % 


(ನೇರ 
ನೇಮಕಾತಿ 

14 


S . 


| 


1S 


16 


| 


17 


| 
| 


0 . 


| 


| 


4 
10 


ರೂಪ - ಎ 
1 T O T 01 | | 1 
1 | 0 | 0 | 1 

| 
4 | ೧ | 21 
10 | 0 | 10 | 0 | 
2 1 0 2 0 
1 | 0 | 0 | | 
1 0 1 0 1 1 1 
1 1 ೦ 1 ೦ 1 1 1 1 


| 


1 ]ಗ್ರೂಪ್- ಎ ಆಯುಕ್ತರು 
2 ]ಗೂಪ್- ಎ ಜಂಟಿ ಆಯುಕ್ತರು 
3 ಗ್ರೂಪ್- ಎ ತಾಂತ್ರಿಕ ನಿರ್ದೇಶಕರು 
4 ಗ್ರೂಪ್- ಎ ಕಾರ್ಯಪಾಲಕ ಅಭಿಯಂತರರು 
5 ಗ್ರೂಪ್- ಎ ಸಮುದಾಯ ಅಭಿವೃದ್ಧಿ ಅಧಿಕಾರಿ . 
6 ಗ್ರೂಪ್- ಎ ಮುಖ್ಯ ಲೆಕ್ಕಾಧಿಕಾರಿಗಳು 
7 ಗ್ರೂಪ್- ಎ ಕಾರ್ಯದರ್ಶಿ 
8 ]ಗೂಪ್- ಎ ಉಪ ನಿರ್ದೇಶಕರು ( ಸಾಂಖಿಕ) 
9 ]ಗ್ರೂಪ್- ಎ ಸಹಾಯಕ ಸಮುದಾಯ ಅಭಿವೃದ್ಧಿ ಅಧಿಕಾರಿ 
10 ಗ್ರೂಪ್- ಎ ಸಹಾಯಕ ನಿರ್ದೇಶಕರು ನಗರ ಯೋಜನೆ 
- 11 ಗ್ರೂಪ್- ಎ ಸಹಾಯಕ ಕಾರ್ಯಪಾಲಕ ಅಭಿಯಂತರರು 
12 ಗ್ರೂಪ್- ಎ ತಾಂತ್ರಿಕ ಸಹಾಯಕರು 
13 ]ಗ್ರೂಪ್- ಎ ಕಂದಾಯ ಅಧಿಕಾರಿ 


2 . 


Ts2500 - 73000 T 
40050 -56550 
40050 - 56550 
[36300 - 53850 | 

36300 - 53850 
[ 36300 - 53850 | 

30400 - 51300 
[ 28100- 50100 1 

28100 - 50100 
28100 -50100 
28100 -50100 
28100 - 50100 
28100 -50100 


~~----- 


* 0 

_ 0 
- 0 

0 
* 0 
* 0 

0 
* 0 
* 0 
* 0 


0 
0 
0 
0 
0 
0 
0 
0 
0 
0 
1 


| 
| 
| 
| 
| 


0 
0 
0 
0 
0 
0 
0 
0 
0 
0 
3 


| 
| 


0 . 


| 


1 


0 


|| 
| 
| 
| 
| 
| | 
| 
| 


0 . 


0 . 


|| 
| 


| 
| 


20 


6 


0 


17 


- 


4 


1 


| 


0 


| | 


22800 - 43200 


0 . 


0 
12 


S . 


11 


| 


73 


14 ಗ್ರೂಪ್- ಬಿ ಸಹಾಯಕ ನಿರ್ದೇಶಕರು ( ಸಾಂಖಿಕ) 

]ಗ್ರೂಪ್- ಬಿ ಸಹಾಯಕ ಅಭಿಯಂತರರು 
]ಗ್ರೂಪ್- ಬಿ ಕಾನೂನು ಅಧಿಕಾರಿ ಗ್ರೇಡ್ - 2 

ಗ್ರೂಪ್‌- ಬಿ . (ಸಹಾಯಕ ಕಂದಾಯ ಅಧಿಕಾರಿ 
18 ಗ್ರೂಪ್- ಬಿ ತಿಕ್ಕಪರಿಶೋಧಕರು 


0 : : 1 

ಗ್ರೂಪ - ಬಿ 
* 0 1 1 1 1 

42 | 21 | 21 | 
-0 1 1 . ] : 0 
0 | 10 | 0 | 

-01 

ರೂಪ - ಸಿ" 


22800 - 43200 , 84 
22800 - 43200 ] 
( 22800 - 43200 | 10 


1 
25 
1 
3 


| 


0 
2 
0 
1 


| 
| 
| 


| 
| 
| 
| 


0 . 


| 


| 


| 


22800 - 43200 


| 


| 


0. 


T 


19 ಗ್ರೂಪ್- ಸಿ ಸಹಾಯಕ ಸಾರ್ವಜನಿಕ ಸಂಪರ್ಕ ಅಧಿಕಾರಿ ( 20000 - 36300 
20 ಗ್ರೂಪ್‌- ಸಿ ಕಂಪ್ಯೂಟರ್ ಪ್ರೋಗ್ರಾಮ್ಮರ್ 

( 20000 - 36300 1 
21 ಗ್ರೂಪ್-ಸಿ ಅಧೀಕ್ಷಕರು 

[ 20000 - 36300 | 
( ಗ್ರೂಪ್ ಸಿ ಲೆಕ್ಕಾಧೀಕ್ಷಕರು 

21600 -40050 | 


1 
19 | 
12 | 


0 
0 
0 


1 1 
191 
12 | 


0 
0 
0 


1 
12 
5 


( 
| 


0 
0 
1 
0 


0 
1 
1 


) 
| 


| 


0 
0 
2 
1 


0 
2 
1 


| 
| 


| 


2. 


1 . 
| 


| 


17 . 


| 
| | 


2 
1 


| 
| 


0 
0 


| 
| 


1 


| 


11 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 


೧೩೯೯ 


ಪ್ರಾದೇಶಿಕ 
ಸ್ಥಳೀಯ 


ರಾಜ್ಯ 


ಕ ಸ | ವೃಂದ 


ವೇತನ ಶ್ರೇಣಿ | ವೃಂದ ಮತ್ತು ನೇಮಕಾತಿ ನಿಯಮಗಳನ್ವಯ 
( ರೂ . ಗಳಲ್ಲಿ) 

ಮಂಜೂರಾದ ಹುದ್ದೆಗಳು 


ಹೈದ್ರಾಬಾದ್ 
ರಾಜ್ಯಮಟ್ಟದ | ಮಟ್ಟದ | ಕರ್ನಾಟಕ 
ಕಛೇರಿಯಲ್ಲಿನ | ಸ್ಥಳೀಯ - ಪ್ರದೇಶ 
ವೃಂದ ಬಲ | ವೃಂದ ವ್ಯಾಪ್ತಿಯಲ್ಲಿನ 

( 84) | ವೃಂದ ಬಲ 


ವೃಂದ 
(ಗ್ರೂಪ ಎ, 
ಬಿ - 75 % , 
ಸಿ - 80 % , 
ಡಿ - 85 % 


ರಾಜ್ಯ ವ್ಯಾಪ್ತಿ : 

ಉಳಿದ 
ಸ್ಥಳೀಯ ರಾಜ್ಯ ವ್ಯಾಪ್ತಿ ಸ್ಥಳೀಯ ವೃಂದದಲ್ಲಿ ನೇರ ನೇಮಕಾತಿ | 
ವೃಂದ | ಹಾಗೂ ಮುಂಬಡ್ತಿಗೆ ಗುರುತಿಸಲಾದ ಹುದ್ದೆಗಳು 

ಮೂಲ 

ವೃಂದ 
(10 + 12) 


ಮುಂಬಡ್ತಿ | ನಿಯೋಜನೆ | ಒಟ್ಟು 


ಮೂಲ ನೇರ ಮಂಬಡ್ತಿ ನಿಯೋಜನೆ 
ವೃಂದ | ನೇಮಕಾತಿ 100 % 


(ನೇರ 
ನೇಮಕಾತಿ 

14 


1T 2 


5 . 


13 


15 


16 


18. 


0 . 


20 


15 . 


17 


14 


8 


) 


6 


| 


12 


20000 - 36300 
17650 -32000 
17650 - 32000 
16000 - 29600 
16000 - 29600 
14550 - 26700 


1 . 


6 . 


14550 - 26700 


14 . 


12 . 


44 


22 


23 ಗ್ರೂಪ್- ಸಿ ಹಿರಿಯ ಪ್ರಾರೂಪಕರು 
24 ಗ್ರೂಪ್ - ಸಿ ಕಿರಿಯ ಅಭಿಯಂತರರು 
25 ಗ್ರೂಪ್‌- ಸಿ ಪ್ರಾರೂಪಕರು, 
26 ಗ್ರೂಪ್‌- ಸಿ ಪರಿಶೋಧಕರು 
27 ಗ್ರೂಪ್‌- ಸಿ . ಪ್ರಥಮ ದರ್ಜೆ ಕಂದಾಯ ಭೂಮಾಕರು 
28 ]ಗ್ರೂಪ್‌- ಸಿ ಆಪ್ತ ಸಹಾಯಕರು * 
29 ]ಗೂಪ್‌- ಸಿ ಪ್ರಥಮ ದರ್ಜೆ ಲೆಕ್ಕಪತ್ರ ಸಹಾಯಕರು 
30 ]ಗೂಪ್‌- ಸಿ . ( ಪ್ರಥಮ ದರ್ಜೆ ಸಹಾಯಕರು 
31 ]ಗೂಪ್- ಸಿ ಗಣಕಯಂತ್ರ ನಿರ್ವಾಹಕರು * 
32 ]ಗೂಪ್‌- ಸಿ ಹಿರಿಯ ಕೆಲಸ ನಿರೀಕ್ಷಕರು 
33 ]ಗೂಪ್- ಸಿ ಕಿರಿಯ ಕೆಲಸ ನಿರೀಕ್ಷಕರು 

ಗ್ರೂಪ್- ಸಿ ಅನುರೇಖಕರು 
35 | 

ಗ್ರೂಪ್- ಸಿ ದ್ವಿತೀಯ ದರ್ಜೆ ಸಹಾಯಕರು 
36 ಗ್ರೂಪ್- ಸಿ ಬಿಲ್ ಕಲೆಕ್ಟರ್ 
37 ಗ್ರೂಪ್- ಸಿ ಡ್ಯಾಟಾ ಎಂಟ್ರಿ ಆಪರೇಟರ್ 
38 ]ಗೂಪ್ - ಸಿ ಹಿರಿಯ ವಾಹನ ಚಾಲಕರು 
39 ಗೂಪ್- ಸಿ ವಾಹನ ಚಾಲಕರು 


14550 - 26700 
14550 - 26700 
[14550 - 26700 . 
[11600 - 21000 
12500 - 24000 


12 


10 . 


1S . 


15 


14 


2 . 


42 


11600 - 21000 


32 . 


- 24 


30. 


22 


16 


18 


| 


9 


9 . 


0 . 


| 


8 


. 


11600 - 21000 
[11600 - 21000 
14550 - 26700 
[11600 - 21000 


| 
T 

| 


3 


9 
0 
10 


| 
| 
| 


0 

3 
| 0 


| 
| 


2 . 


| 


10 


| 


1 


| 


1 


0 | 
0 

3 . 
0 * 5 
ರೂಪ - ಡಿ " 
6 | 4 
.01 .18 


| 


0 | 


| 


5 


| 


| 


1 


olul 


| 


0 


| 


| 


| 
| 


0 


1 
4 


| 


1 


40 ]ಗ್ರೂಪ್- ಡಿ ಹಾಜರಿದಾರರು 
41 ಗ್ರೂಪ್- ಡಿ ಗ್ರೂಪ್ ಡಿ 


| 


[ 11600 -21000 
19600 - 14550 


0 


| 

- 


| 


6 
28 
198 


| 
| 
1 


5 

0 || 
183 - 


28 . 


23 . 


431 


| 


20: 


25 


50 


| 


ಒಟ್ಟು 


S 


22 


6 


1 52 379 


379 . 


| 27 | 521 241 22 


* The Hyderbad Karnataka reservation Post to be filled through Direct Recruitment /Promotion on need based , Vacancy based and on Rotation basis 


ಸಿ. ಎಸ್. ಶಿವಕುಮಾರ ಸ್ವಾಮಿ , 
ಸರ್ಕಾರದ ಅಧೀನ ಕಾರ್ಯದರ್ಶಿ -I ( ಪ) 

ವಸತಿ ಇಲಾಖೆ. 


ಭಾಗ ೪ಎ 


0800 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮ , ೨೦೧೫ 


BOTSIB 70 23 : Ja 107 aw IPJ JO 2013 (2), QJ007:25 - 08 - 20158 

opowoQ - 2 
ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ - ಕೇಂದ್ರ ಕಚೇರಿ ಮತ್ತು ಬೆಂಗಳೂರು ಕಚೇರಿಯ ಹುದ್ದೆಗಳ ವಿವರ 


Exec 


Law 


Post / 
Section or Office 


Commi 
ssionner 


CDO 


CAO SEC DD ACDO ADS, TP AEE 


Tech 
Asst 


RO 


ADS 


AE ARO 


Audit 
Officer 


Comp 
Prog 


Acents 
Superntndt 


Superntndt / 

APRO 


Eng 


Chairman Office 
Commissioner office 


Joint commissioner office 


secretary office 
Adminstration section 
Public Greivance Cell 
TechnicalDirector -1 
Bangalore 
Town Planning Section 
Community Development 
Section 
Deputy Director of 
statistics 
Revenue Section 
Law Section 
Chief Accounts Officer 
No - 1 Division Bangalore 


|No- 1 Sub -Division 
Bangalore 
No - 2 Sub - Division 
Bangalore 
No- 2 Division Bangalore 


|No- 3 Sub- Division 
Bangalore 
No -4 Sub -Division 
Bangalore 
No - 3 Division Bangalore 
No -5 Sub - Division 
Bangalore 
TOTAL 


ititititititotitititit 25 + 3 titi + 5 + 13 To 


1 


1 | 1 | 312 


1 


1 


1 


1 


1 


1 


1 


6 


1 


1 


1 1 


1 


1 


1 


1 25 


3 


13 


6 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 


0800 


Hd Draughts 

man 


Draughts 


Investig 

ator 


FD Rev 
Surveyor 


PA FDAC FDA 


np swi JWI Tracer SDA 


DEO 


Sen 
Driver 


Driver Attender Group - D 


TOTAL 


man 


Op 


Post / 
Section or Office 
Chairman Office 
Commissioner office 
Joint commissioner office 


3 


12 


5 


10 


secretary office 
Adminstration section 
Public Greivance Cell 
Technical Director - 1 
Bangalore 
Town Planning Section 
Community Development 
Section 
Deputy Director of 
statistics 
Revenue Section 
Law Section 
Chief Accounts Officer 


12 


10 


NI- 


2 


. 


15 


19 


2 


114 


No - 1 Division Bangalore 
No- 1 Sub- Division 
Bangalore 
No- 2 Sub -Division 
Bangalore 


1 


/ 


1 


13 


1 


1 


1 


12 


No - 2 Division Bangalore 


1 . 


1 


10 


1 


1 


1 


1 


14 


1 


13 


No - 3 Sub - Division 
Bangalore 
N0 - 4 Sub - Division 
Bangalore 
No - 3 Division Bangalore 
No- 5 Sub -Division 
Bangalore 
TOTAL 


10 


1 


| 


2 


14 


1 


11 
| 5 | 9 | 


4 


1 


33 


| 5 


| 


7 


| 


5 


| . 6 


| 


1 


25 


2 


| 


5 - 1 


4 


18 


208 


2 . 0T". SJ BODDOD20. 
ಸರ್ಕಾರದ ಅಧೀನ ಕಾರ್ಯದರ್ಶಿ -1 ( 5 ) 

ವಸತಿ ಇಲಾಖೆ. 


ಭಾಗ ೪ಎ 


0809 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಅಕ್ಟೋಬರ್ ೮, ೨೦೧೫ 


GQMOS 70 28,: 107 OW F2J* JJ ". 2013 (2), QJ808: 25 - 08 - 20158, 

. .. i wowo - 3 : . . 
ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿ - ಪ್ರಾದೇಶಿಕ ಕಚೇರಿಗಳು ಹಾಗೂ ಹುದ್ದೆಗಳ ವಿವರ 


Accnts 


Bill 


Exec Asst Exec 

t Exec TA AD 
Eng Eng 


TD 


AE ARO Superntn 


Supernt , 

JE 


Draught 
Man 


FD Rev 
Surveyor 


Sen 
Drive Driver Attender Group -D 


| FDAC FDA SWIJWI Tracer SDA 


TOTAL 


ndt 


Coll 


dt 


11 


8 


8 


10 


10 


TechincalDirector- 2,Mysore 
Techincal Director-3, 
Dharwad 
TechincalDirector -4. 
Gulbarga 
Tumkur Sub - Division 
Mysore Division - 1 
Mysore Sub Division - 1 
Hassan Sub - Division 
Mysore Division - 2 
Mysore Sub Division -2 
Mandya Sub - Division 
Shivamoga Division 
Shivamoga Sub - Division 
Mangalore Sub - Division 
Davangere Division 
Davangere Sub division 
Bellary Sub Division 
Dharawad Division 
Dharawad Sub - Division 
Gadaga Sub - Division 
Belagavi Division 
Belagavi Sub - Division 
Bijapura Sub - Division 
Gulberga Division 
Gulberga Sub - Division 
Raichur Sub Division 
TOTAL 


8 


12 


10 


10 


10 


wwwwwwwww 


8 


8 


1 


11 


9 
10 
11 
223 


1 


1 
1 
10 


1 


131 59 7 


10 31 


24 


17 


| 1 


5 


1 


ಸಿ.ಎಸ್ . ಶಿವಕುಮಾರಸ್ವಾಮಿ 
Zoofdd UQCA ODOUFDBF -1 ( U) 

ವಸತಿ ಇಲಾಖೆ. 


PR-522 
SC -50 


ಭಾಗ ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 

೧೪ಂತಿ 
ವಸತಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ವಇ 107 ಯುಹೆಚ್‌ಎಸ್ 2013 (3), ಬೆಂಗಳೂರು, ದಿನಾಂಕ : 25ನೇ ಆಗಸ್ಟ್ , 2015 
ಕರ್ನಾಟಕ ಸಾರ್ವಜನಿಕ ಉದ್ಯೋಗ( ಹೈದ್ರಾಬಾದ್ -ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) (ಸ್ಥಳೀಯ ವೃಂದಗಳ ರಚನೆ ಹಂಚಿಕೆ 
ಮತ್ತು ವ್ಯಕ್ತಿಗಳ ವರ್ಗಾವಣೆ) ನಿಯಮ 2013ರ ನಿಯಮ -3ರ ಅನ್ವಯ ಕರ್ನಾಟಕ ಗೃಹ ಮಂಡಳಿಯನ್ನು ರಾಜ್ಯಮಟ್ಟದ ಸಂಸ್ಥೆಯೆಂದು ಪರಿಗಣಿಸಿ, ಸದರಿ 
ಸಂಸ್ಥೆಯ ಹುದ್ದೆಗಳಲ್ಲಿ ವೃಂದಾವಾರು ಹೈದ್ರಾಬಾದ್-ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಸ್ಥಳಿಯ ವ್ಯಕ್ತಿಗಳಿಗೆ ಶೇಕಡ 8ರಷ್ಟು ಹುದ್ದೆಗಳನ್ನು ಗುರುತಿಸಿ ಅಧಿಸೂಚನೆ 
ಸಂಖ್ಯೆ: ವಇ 107 ಯುಹೆಚ್‌ಎಸ್ 2013 , ದಿನಾಂಕ: 25 - 03 -2014ರಲ್ಲಿ ಪ್ರಕಟಿಸಲಾಗಿತ್ತು. ಸದರಿ ಅಧಿಸೂಚನೆಯಲ್ಲಿ ಕೆಲವು ಲೋಪದೋಷಗಳು ಕಂಡು 
ಬಂದ ಹಿನ್ನೆಲೆಯಲ್ಲಿ ಆ ಅಧಿಸೂಚನೆಯನ್ನು ಹಿಂಪಡೆಯಲಾಗಿದೆ. ಕಂಡುಬಂದಿದ್ದ ಲೋಪದೋಷಗಳನ್ನು ಸರಿಪಡಿಸಿ , ಸದರಿ ಸಂಸ್ಥೆಯ ಎಲ್ಲಾ ವೃಂದಗಳ 
ರಚನೆ , ಹೈದ್ರಾಬಾದ್ - ಕರ್ನಾಟಕ ಪ್ರದೇಶ ವ್ಯಾಪ್ತಿಯ ಸ್ಥಳಿಯ ವ್ಯಕ್ತಿಗಳಿಗೆ ಶೇಕಡ 8ರಷ್ಟು ಹುದ್ದೆಗಳನ್ನು ಗುರುತಿಸಿ, ರಾಜ್ಯಮಟ್ಟದ, ಪ್ರಾದೇಶಿಕ ಮಟ್ಟದ 
ಸ್ಥಳೀಯ ವೃಂದವನ್ನು ರಚಿಸಿ ಈ ಕೆಳಕಂಡಂತೆ ಅಧಿಸೂಚಿಸಲಾಗಿದೆ. 

ಅನುಸೂಚಿ-1 ( ರಾಜ್ಯ ಮಟ್ಟದ ಸ್ಥಳೀಯ ವೃಂದ) 
ಮಂಜೂರಾದ 

ಸ್ಥಳೀಯ ವೃಂದದಲ್ಲಿ ಹೈ - ಕ 
ವೃಂದ ಬಲ 

ಪ್ರದೇಶದವರಿಗಾಗಿ ಗುರುತಿಸಲಾದ ಶೇ .8 
ವೇತನ ಶ್ರೇಣಿ ( ವೃ ಮತ್ತು 

ರಷ್ಟು ಹುದ್ದೆಗಳು 

ನೇರ 
ನೇ . ನಿ . ಯ 

ಮುಂಬಡ್ತಿ 
( ರೂ . ಗಳಲ್ಲಿ ) 

ನೇಮಕಾತಿ 
ನಂತರದ 

ಮುಂಬಡ್ತಿ | ನೇ . ನೇ . 
ಪರಿಷ್ಕರಣೆ 

ಒಟ್ಟು 
ಸಹಿತ) 


ಹುದ್ದೆ 


5 


| 


6 


ಗ್ರೂಪ್- ಎ ವೃಂದ 


--- 


--- 


ಆಯುಕ್ತರು 
ಕಾರ್ಯದರ್ಶಿ 

52500 - 73000 
ಮುಖ್ಯ ಅಭಿಯಂತರರು 

48900 - 63600 
ಉಪ ಆಯುಕ್ತರು ( ವಸೂಲಿ) 
ಅಪರ ನಿರ್ದೆಶಕರು ( ನಗರ 44250 - 60600 
ಯೋಜನೆ) 
ಅಧೀಕ್ಷಕ ಅಭಿಯಂತರರು 40050 - 50550 
ಹಣಕಾಸು ನಿಯಂತ್ರಕರು 40050 - 50550 
ಉಪ ಪ್ರಧಾನ ವ್ಯವಸ್ಥಾಪಕರು 40050 - 50550 
( ಗ್ರಾಹಕರ ಸೇವೆ) 
ಕಾರ್ಯಪಾಲಕ ಅಭಿಯಂತರರು | 36300 - 53850 
ಉಪ ನಿರ್ದೇಶಕರು ( ನಗರ 36300 - 53850 
ಯೋಜನೆ) 
ಕಂದಾಯ ಅಧಿಕಾರಿಗಳು | 28100 - 50100 | 
ಲೆಕ್ಕಾಧಿಕಾರಿಗಳು 

28100 - 50100 
1. ಸಹಾಯಕ ಕಾರ್ಯಪಾಲಕ 
ಅಭಿಯಂತರರು (ಸಿವಿಲ್) 
2 . ಸಹಾಯಕ ಕಾರ್ಯಪಾಲಕ 
ಅಭಿಯಂತರರು ( ವಿದ್ಯುತ್ ) 
3. ಸಹಾಯಕ ನಿರ್ದೆಶಕರು 
( ನಗರ ಯೋಜನೆ) 


= 


100 % 


100 % 


100 % 


100 % 


100 % 


| 


| 


36300 - 53850 


ಸಿಸ್ಟಂ ಅನಾಲಿಸ್ಟ್ 
ಸೀನಿಯರ್ ಪ್ರೋಗ್ರಾಮರ್ 


28100 - 50100 | 


100 % 


02 


16 . ಸಹಾಯಕ ಕಂದಾಯ ಅಧಿಕಾರಿ | 22800 - 43200 - 
_ 17 | ಸಹಾಯಕ ಅಭಿಯಂತರರು | 22800 - 43200 | 


ಗ್ರೂಪ್- ಬಿ ವೃಂದ 
17 | 100 % 
45 | 75 % 
ಗ್ರೂಪ್- ಸಿ ವೃಂದ 
4 | 100 % 


02 
04 


| 


25 % 


03 


| 


01 


| 


| 18 | ಲೆಕ್ಕಾಧೀಕ್ಷಕರು 


| 21600 - 40050 | 


| 


- 


01 


| 


- 


| 


01 


೧೪೦೪ 


ಕರ್ನಾಟಕ ರಾಜ್ಯಪತ್ರ , ಗುರುವಾರ, ಅಕ್ಟೋಬರ್ ೮, ೨೦೧೫ 


ಭಾಗ ೪ಎ 


- 3 


9 . 


| 


02 


02 


04 


ಅಧೀಕ್ಷರು 20600 - 36300 

100 % | - 
ಕಿರಿಯ ಅಭಿಯಂತರರು (ಸಿವಿಲ್) 17650 - 32000 39 

100 % 
ಕಿರಿಯ ಅಭಿಯಂತರರು 17650 - 32000 

100 % 
( ವಿದ್ಯುತ್) | 
ಕಿರಿಯ ಅಭಿಯಂತರರು 17650 - 32000 

100 % 
(ಕಂಪ್ಯೂಟರ್ ಪ್ರೋಗ್ರಾಮಿಂಗ್) 
23 | ಕಿರಿಯ ಅಭಿಯಂತರರು (ಕ್ಯಾಡ್) 14550 - 26700 

100 % 
24 | ಸೊನೋಗ್ರಾಪರ್ (*) 14550 - 26700 

60 % 

40 % 
25 ಪ್ರಥಮ ದರ್ಜೆ ಸಹಾಯಕರು 14550 - 26700 106 | 

67 % 

33 % 
ಹಿರಿಯ ಬೆರಳಚ್ಚುಗಾರರು 14550 - 26700 - 10 

100 % 
ದ್ವಿತೀಯ ದರ್ಜೆ ಸಹಾಯಕರು 11600 - 21000 . 

65 % 
ಬೆರಳಚ್ಚುಗಾರರು | 11600 - 21000 

100 % 
ಚಾಲಕರು 11600 - 21000 

75 % 
ಲಿಪ್ ಆಪರೇಟರ್, ಪಂಪ್ 10400 - 16400 

100 % 
ಆಪರೇಟರ್, ಪ್ಲಂಬರ್ 
31 | ದಫೇದಾರ್ 10400 - 16400 | 30 

100 % 
ಗ್ರೂಪ್- ಡಿ 

9600 - 14550 | 105 | - | 100 % 
603 - - 

- 
* Vacancy based, Need based operated on rotation basis 

ಅನುಸೂಚಿ- 2 ( ಪ್ರಾದೇಶಿಕ ಮಟ್ಟದ ಸ್ಥಳೀಯ ವೃಂದ 

ಗ್ರೂಪ್- ಎ ಮತ್ತು ಬಿ ವೃಂದ 


| 28 | ಬೆರಳ 


03 


| 


- 


32 


| 


- 
29 


09 
30 


| 
1 


09 
59 


ವೃಂದ ಮತ್ತು 
ನೇಮಕಾತಿ 
ನಿಯಮಗಳನ್ವಯ 
ಮಂಜೂರಾದ 
ಹುದ್ದೆಗಳು 


ರಾಜ್ಯ ವ್ಯಾಪ್ತಿ ಸ್ಥಳೀಯ ವೃಂದದಲ್ಲಿ 
ನೇರ ನೇಮಕಾತಿ ಹಾಗೂ 
ಮುಂಬಡ್ತಿಗೆ ಗುರುತಿಸಲಾದ 

ಹುದ್ದೆಗಳು 


ವೃಂದ 


ಪ್ರಾದೇಶಿಕ 
ಸ್ಥಳೀಯ 
ವೃಂದ 75 % 


ವೇತನ ಶ್ರೇಣಿ 
( ರೂ . ಗಳಲ್ಲಿ) 


ಹುದ್ದೆ 


ಉಳಿದ 
ಮೂಲ 


8 


ವೃಂದ 


ನೇರ 


ನೇರ | ಮುಂಬಡ್ತಿ 
ನೇಮಕಾತಿ | 100 % 


ಒಟ್ಟು 


ಮುಂಬಡ್ತಿ 


ನೇಮಕಾತಿ 


6 


. 


10 


11 


28100 - 50100 


ಸಹಾಯಕ ಕಾರ್ಯಪಾಲಕ 
ಅಭಿಯಂತರರು ( ಸಿವಿಲ್) 
ಸಹಾಯಕ ಕಂದಾಯ ಅಧಿಕಾರಿ 


22800 - 43200 


ಸಹಾಯಕ ಅಭಿಯಂತರರು 


22800 - 43200 


- 


2 


- 


ಗ್ರೂಪ್- ಸಿ ವೃಂದ 


ವೃಂದ ಮತ್ತು ನೇಮಕಾತಿ 

ನಿಯಮಗಳನ್ವಯ 
ಮಂಜೂರಾದ ಹುದ್ದೆಗಳು 


m)& 


ಪ್ರಾದೇಶಿಕ 
ಸ್ಥಳೀಯ 


ವೃಂದ 


ವೇತನ ಶ್ರೇಣಿ| 
( ರೂ . ಗಳಲ್ಲಿ) 


ಹುದ್ದೆ 


ರಾಜ್ಯ ವ್ಯಾಪ್ತಿ ಸ್ಥಳೀಯ ವೃಂದದಲ್ಲಿ 

ನೇರ ನೇಮಕಾತಿ ಹಾಗೂ 
ಮುಂಬಡ್ತಿಗೆ ಗುರುತಿಸಲಾದ 

ಹುದ್ದೆಗಳು 
ನೇರ 

ಮುಂಬಡ್ತಿ 
ನೇಮಕಾತಿ 


ಉಳಿದ 
ಮೂಲ 
ವೃಂದ 


ವೃಂದ 80 % 


ನೇರ 
ನೇಮಕಾತಿ | 


ಮುಂಬಡ್ತಿ 
100 % 


ಒಟ್ಟು 


26|De|೨೦|೨೦|೨೦| 


ಅಧಿಕ್ಷಕರು 

20600 - 36300 
ಕಿರಿಯ ಅಭಿಯಂತರರು (ಸಿವಿಲ್) | 17650 - 32000 
ಪ್ರಥಮ ದರ್ಜೆ ಸಹಾಯಕರು 14550 - 26700 

ದ್ವಿತೀಯ ದರ್ಜೆ ಸಹಾಯಕರು 11600 - 21000 
ಸಿ | ಬೆರಳಚ್ಚುಗಾರರು 

11600 - 21000 


15 


ಭಾಗ ೪ಎ 


೧೪೦೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 

ಗ್ರೂಪ್- ಡಿ ವೃಂದ 


೫ 
) 
& 


ವೃಂದ 


1 


ಹುದ್ದೆ 


ವೇತನ ಶ್ರೇಣಿ 
( ರೂ . ಗಳಲ್ಲಿ) 


ವೃಂದ ಮತ್ತು ನೇಮಕಾತಿ 

ನಿಯಮಗಳನ್ವಯ 
ಮಂಜೂರಾದ ಹುದ್ದೆಗಳು 

ಮುಂಬಡ್ತಿ 
ನೇಮಕಾತಿ 100 % 

5 | 6 


ರಾಜ್ಯ ವ್ಯಾಪ್ತಿ ಸ್ಥಳೀಯ ವೃಂದದಲ್ಲಿ 
ಪ್ರಾದೇಶಿಕ | ನೇರ ನೇಮಕಾತಿ ಹಾಗೂ ಮುಂಬಡ್ತಿಗೆ 
ಸ್ಥಳೀಯ 

ಗುರುತಿಸಲಾದ ಹುದ್ದೆಗಳು 
ವೃಂದ 85 % 

ನೇರ 

ಮುಂಬಡ್ತಿ ಒಟ್ಟು 
ನೇಮಕಾತಿ 
7 | 8 


ಉಳಿದ 
ಮೂಲ 
ವೃಂದ 


ನೇರ 


| 


10 . 


1 | 2 | 3 
_ 9 | 2 | ಗ್ರೂಪ್- ಡಿ 


9600 - 14550 


| 


10 


- 


9 


ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ 
PR-522 

ಸಿ. ಎಸ್ . ಶಿವಕುಮಾರಸ್ವಾಮಿ 
SC -50 

ಸರ್ಕಾರದ ಅಧೀನ ಕಾರ್ಯದರ್ಶಿ - 1 ( 8) 

ವಸತಿ ಇಲಾಖೆ . 
FOREST , ECOLOGY AND ENVIRONMENT SECRETARIAT 

NOTIFICATION 

No. FEE 305 FEG 2012, Bengaluru , Dated : 26 -08 - 2015 . 
Whereas the draft of the following rules , further to amend the Karnataka Forest Department (Allotment of Government. 
Quarters ) Rules , 2010 , which the Karnataka proposes to make in exercise of the powers conferred by rule 75 of the Karnataka Civil 
Services Rules and sub -section ( 1) of section 3 read with section 8 of the Karnataka State Civil Services Act, 1978 (Karnataka Act 14 of 
1990 ) in Notification No. FEE 305 FEG 2012 , dt. 20 . 11. 2014 in part IV - A of the Karnataka gazette dated : 22 -01- 2015 inviting objections 
and suggestions from all the persons likely to be affected thereby within 15 days from the date of its publication in the official gazette .. 

And whereas the said gazette wasmade available the public on 22 -01 -2015 and whereas no objections received within the 
period specified above. 

Now , therefore , in exercise of the powers conferred by sub -section (1) of section 3 read with section 8 of the Karnataka State 
Civil Services Act. 1978 (Karnataka Act 14 of 1990 ) the Government of Karnataka hereby makes the following rules , namely: 

RULES 
1. Title and Commencement.- (1) These rules may be called the Karnataka Forest Department (Allotment of Government 

Quarters) ( Amendment) Rules, 2014 . 
(2 ) They Shall come into force from the date of their publication in the Official Gazette . 
2 . Amendment of rule 5 .- In rule 5 of the Karnataka Forest Department (Allotment ofGovernment Quarters) Rules, 2010 , 

(hereinafter referred to as the said rules ), 
(1). in sub -rule( 1), in the table , 

(1) at serial number (i), for the words “Additional Principal Chief Conservator of Forests , Bengaluru” , the words and 

brackets " Additional Principal Chief Conservator of Forests (Head Quarters and Co - ordination ) Bengaluru ” shall be 

substituted ; 
( II) at serial number (ii), for the words and brackets “ Chief Conservator of Forests , (working plan ), Bengaluru ”, the 

words and brackets “Additional Principal Chief Conservator of Forests, (working plan )/Chief Conservator of Forests 

(working plan ), Bengaluru ” shallbe substituted . 
(III) at serial number (iii), for the words “Conservator of Forests , Bengaluru Circle, Bengaluru ”, the words and brackets 

“ Chief Conservator of Forests (territorial), Bengaluru Circle ” shall be substituted. 
(2 ) in sub -rule ( 3), after the word “have”, the word “ the” shall be inserted ; 
( 3) in sub -rule (4), for the words“ rent or penal rent”, the words “ Licence Fee or Penal Licence Fee”, shall be substituted ; 
(4 ) in sub -rule (6 ), for the word “has”, the word " does” shall be substituted ; 
(5 ) after sub-rule 6 ), the following shall be inserted , namely : 
(7 ) In respect of Departmental Quarters Located at Bengaluru , before allotment of quarters to the applicants the Allotment 

Committee shall obtain prior approval of the Principal Chief Conservator of Forest and Head of Force ”. 
3 . Amendment of rule 6 .- In rule 6 of the said rules , the word “ s” shall be omitted . 
4.. Amendment of rule 8.- In rule 8 of the said rules in sub -rule (2 ), 

(a ) for the word “ Clause” the word” sub -rule” shall substituted ; and 
(b ) after the words “received by him from his house” the following shall be inserted , at the end, namely : 

“not less than as specified in sub -rule (1)” 


0802 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೮, ೨೦೧೫ 


ಭಾಗ ೪ಎ 


5 . Amendment of rule 9 -:- In rule 9 of the said rule , 

(a ) in sub -rule (I), in clause (v ), for the words "Bengaluru Metropolitan City " the words" Bruhat Bengaluru 

Mahanagar Palike area" shall be substituted ; 
(b ) in sub -rule (2 ) and (3 ) for the word " allotte" the word " allottee " shall be respectively be substituted ; 
(c ) in sub-rule (4 ) and (5 ) for the words " any local or adjoining Municipality .or Municipal Corporation " the 

words " Bruhat Bengaluru Mahanagar Palike" shall respectively be substituted ; and 
(d) in sub -rule(6 ), for the word " rent", and for the figures " 11", the words " Licence Fee" and the figures 

" 13" shall respectively be substituted. 
6 . Substitution of rule 18 .- For rule 18 of the said rules, the following shall be substituted , namely , 
" 18 . Deposits .- (1 ) The allottee shall credit in initial deposit with the Deputy Conservator of Forests , Bengaluru Urban 
Division , Bengaluru before occupation of the quarters at the following rates : 

(1) Group A Officers - Rs.5000/ 
(2) Group B Officers -Rs.3000 / 
(3) Group C Officers -Rs.2000 / 

(4 ) Group D Officers -Rs. 1000 / 
The.initial deposit specified in sub -rule (l) is. also . applicable to present occupants . The present occupant or allottee is 
required to deposit the differential amount within one month from the date of intimation with the Deputy Conservator of 
Forests , Bengaluru Urban Division , Bengaluru . The initial deposit is subject to refund without any interest upon it amount. 

after the allottee vacates the quarters in good conditions". 
7 . Amendment of rule 22 .- In rule 22 of the said rules, in clause (b ), after the words " his salary ", the word " or" shall be 

inserted . 
Amendment of Annexure - 1.- In Annexure- 1 to the said rules , in the Table , under the headings category of 
officers /officials and quarters No, for the entries relating to "Chief Conservator of Forests and above " and "Conservator of 
Forests and above " and corresponding entries relating thereto , the following shall respectively be substituted , namely . 

“ Principal Chief Conservator of Forests Sankey - S-2 (Head of Forest Force) 
Additional Principal Chief Conservator of Forests Sankey - S -1 and S -9 

Chief Conservator of Forests /Conservator of Forests Sankey S -7 , S -8 and S - 10 " 
9 . Amendment of Form -l.- In Form - 1 of the said rules, for serial No .14 and 15 and entries relating thereto , the following 

shall be substituted , namely : 


2 ) 


00 


14 


In case of female - applicant, whether 
unmarried , married or widow 


15 


Mention the location of the quarters 
sought in the order of priority 


Faj 


Any other particulars which the 
applicantwishes to mention 


10 . Amendment of Form - II.- In Form - ll of the said rules in column (4 ), for the words "Category to which the 

official belongs : SC /ST/General/Physically Handicapped " the words "Category to which the official 
belongs : SC /ST/ General/Physically Handicapped/ unmarried , married or widow in case of female 
applicant" shall be substituted . 


P . R . 537 

By Order and in the name of the Governor ofKarnataka , 
S . C . 300 

H .C . RAJENDRAKUMAR 
Under Secretary to Government (Services) 

Forest, Ecology and Environment Department 
HEALTH AND FAMILY WELFARE SECRETARIAT 

NOTIFICATION 

No : HFW 169 IMM 2013 , Bengaluru , Dated : 09 -09 -2015 . 
The draft of the following rules further to amend the Karnataka Health and Family Welfare Services. (Drugs Control 
Department Non - teaching Staff) (Recruitment) Rules , 2013 which the Government of Karnataka proposes to make in exercise of the 
powers conferred by sub -section (1) of section 3 read with section 8 of the Karnataka State Civil Service Act, 1978 (Karnataka Act 14 of 


ಭಾಗ ೪ಎ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಅಕ್ಟೋಬರ್ ೮, ೨೦೧೫ 


೧೪೦೭ 


1990 ) is hereby published as required by clause (a ) of sub -section (2 ) of section (3) of the said Act, for the information of all persons 
likely to be affected thereby and notice is hereby given that the said draft will be taken into consideration after fifteen days from the date 
of its publication in the officialGazette. 


- 


Any objection of suggestion which may be received by the State Government from any person with respect to the said draft , 
before the expiry of the period specified above will be considered by the State Government. Objections and suggestions may be 
addressed to the Principal Secretary to Government, Department of Health and Family Welfare , Vikasa Soudha , Bengaluru -560 001. 

DRAFT RULES 
Title and commencement:- ( 1) These rules may be called . The Karnataka Health and Family Welfare Services ( Drugs 
Control Department Non-teaching Staff ) (Recruitment) ( Amendment) Rules, 2015 . 
They shall come into force the date of their publication in the official Gazette . 
Amendment of schedule :- In the schedule to the Karnataka Health and Family Welfare Services, (Drugs Control 
Department Non -teaching Staff ) (Recruitment) Rules , 2013 in the entries relating to the category of post of 
"Laboratory Technician (Drugs )" , at Sl.No. 17 for entries in column 6 the following shall be substituted, namely: 

" Fifty percent by direct recruitment and fifty percent by promotion from the feeder cadre of 
Laboratory Technician / store keeper/ Examiner (Advertisement)" 


೧ 


೧ 


P . R . 545 


By Order and in the name of the Governor of Karnataka, 

B . KAMALAMMA 

Under Secretary to Government, 
Heatlth & Family Welfare Dept., IMD & Co -ordination 


S . C . 200 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 129 ಎಂಎಲ್ಆರ್ 2015 , ಬೆಂಗಳೂರು, ದಿನಾಂಕ: 04 -09 - 2015. 
1979ರ ಕರ್ನಾಟಕ ಮುನಿಸಿಪಲ್ ಕಾರ್ಪೊರೇಷನ್ ( ಚುನಾವಣೆ) ನಿಯಮಾವಳಿಯ 68ನೇ ನಿಯಮದೊಂದಿಗೆ ಓದಲಾದ 1976ರ ಕರ್ನಾಟಕ 
ಮುನಿಸಿಪಲ್ ಕಾರ್ಪೋರೇಷನ್ ನಿಯಮಗಳ ಅಧಿನಿಯಮ (1977ರ ಕರ್ನಾಟಕ ಅಧಿನಿಯಮ ಸಂಖ್ಯೆ :14) ರ 32ನೇ ಪ್ರಕರಣದ ಉಪಬಂಧಗಳಿಗೆ 
ಅನುಸಾರವಾಗಿ ದಿನಾಂಕ: 09 - 04 - 2015 ರಂದು ನಡೆದ ಚುನಾವಣೆಯಲ್ಲಿ ದಾವಣಗೆರೆ ಮಹಾನಗರ ಪಾಲಿಕೆಗೆ ಮೇಯರ್‌ ಆಗಿ ಈ ಕೆಳಕಂಡ 
ಅಭ್ಯರ್ಥಿಯು ಆಯ್ಕೆಯಾಗಿದ್ದು, ಸದರಿ ಅಭ್ಯರ್ಥಿಗಳ ಹೆಸರನ್ನು ಈ ಮೂಲಕ ಸಾರ್ವಜನಿಕ ಮಾಹಿತಿಗಾಗಿ ಪ್ರಕಟಿಸಲಾಗಿದೆ. 


ಸಂಖ್ಯೆ 


ಆಯ್ಕೆಯಾದ ಅಭ್ಯರ್ಥಿಯ ಹೆಸರು ಮತ್ತು ವಿಳಾಸ 

ಮಹಾಪೌರ ಸ್ಥಾನಕ್ಕೆ 
ಶ್ರೀ ಹೆಚ್. ಬಿ . ಗೋಣೆಪ್ಪ ಬಿನ್ ಹೆಚ್ . ಬೀರಪ್ಪ, 
ನಂ . 1117 /2 , ದುಗ್ಗಮ್ಮನ ದೇವಸ್ಥಾನದ ಹಿಂಭಾಗ, ದಾವಣಗೆರೆ . 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 
P. R. 546 

ಸಿದ್ದಿಕ್ ಪಾಷ, 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
S. C. 25 

ನಗರಾಭಿವೃದ್ಧಿ ಇಲಾಖೆ. 
PERSONNAL ADMINISTRATIVE REFORMS SECRETARIAT 

NOTIFICATION 
No : DPAR 51 SEVUNYA 2015 , Bengaluru, Dated : 13-08 -2015 
I, Vajubhai Vala , Governor of Karnataka, in exercise of the powers conferred on me, under Article 233 of the Constitution of 
India , hereby promote and appoint the following 41 Senior Civil Judges for filling up 65 % of the existing vacancies in the cadre of District 
Judges, by promotion on the basis of Seniority - cum - merit , as District Judges, under Karnataka Judicial Service (Recruitment) Rules , 
2004 and Amended Rules , 2011 & 2015 subject to the outcome of W . P . (Civil) No. 386 / 2014 , pending before the Hon ble Supreme 
Court and the decision in W .A . No . 6229/ 2013 pending before the Hon ble High Court of Karnataka with immediate effect. 


SI.No. 


Sriyuths/Smts . 
Names 
A . Gurumurthy 
S.H . Hosagoudar 
Donekallu Veeranna 


2 


R .N .I. No. KARBIL / 2001/47147 POSTAL REGN. No. RNP /KA/BGS/2202/ 2014 - 16 
Licensed to post without prepayment WPP No . 297 


0800 


- ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಅಕ್ಟೋಬರ್ ೮, ೨೦೧೫ 


ಭಾಗ ೪ಎ 


7 


I 


8 


- 


12 
13 
14 
15 
16 
17 
18 
19 


Bannikatti Hanumanthappa R . 
Manjunath Nayak 
Ravindra Hegde 
Saraswati 
Saraswati Vishnu Kosandar 
Mohammed Khan M . Pathan 
R . Sharada 
Narahari Prabhakar Marathe 
D . Kambegowda 
B . Jayantha Kumar 
M . Chandrashekar Reddy 
D . S . Vijaya Kumar 
Brungesha M . 
S . Nagashree 
C . Chandrashekhar 
Chandrashekhar Margoor 
G . A . Manjunatha 
H . R . Radha 


20 


B . Narayanappa 


K .C . Sadanandswamy @ Sadanandswamy 
Kabbinakanthimath 


Ron Vasudev 


30 


31 


M . Jagadeeswara 
B . Venkatesha 
Kudavakkaliger Mahadevappa Gangappa 
Kiran Siddappa Gangannavar 
HosamaniPundalik 
Sadananda M . Doddamani 
Hemavathi 
Mahavarkar D . Gulzarlal 
Biradar Devendrappa N . 
A . Vijayan 
Umesh Moolimani 
Kasanappa Naik 
Patil Nagalinganagouda 
S . Gopalappa 
Vela Damodar Khoday 
G . L . Lakshminarayana 
Prabhavathi G . 
Nagaveni 


33 
34 
35 


34 


36 


37 


40 


41 


VAJUBHAI VALA 
Governor of Karnataka , 


P . R . 547 


DR . GEETHA L . 

Under Secretary to Government, 
Department of Personnal Administrative Reforms (Services- 3) 


ಮುದ್ರಕರು ಹಾಗೂ ಪ್ರಕಾಶಕರು :- ಸಂಕಲನಾಧಿಕಾರಿಗಳು , ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ, ಬೆಂಗಳೂರು- 59 


